KA / BG- GPO/ 2515 /WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಕ್ರಮ 


ಸಂಖ್ಯೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಏಪ್ರಿಲ್ ೨೨, ೨೦೧೦ ( ವೈಶಾಖ ೨, ಶಕ ವರ್ಷ ೧೯೩೨) ಸಂಚಿಕೆ ೧೬ 

- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು , ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 95 ಎಂಎಸ್ಎನ್ 2008, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್ 2010 . 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಹಿರಿಯ 
ಶುಶೂಷಕರಿಗೆ ವೇತನ ಶ್ರೇಣಿ ರೂ . 12000 - 22600ರ ಗ್ರೂಪ್‌- ಬಿ ವೃಂದದ ಶುಷ ಮಹಾ ವಿದ್ಯಾಲಯಗಳಲ್ಲಿನ 
ಉಪನ್ಯಾಸಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಪದೋನ್ನತಿ ನೀಡಿ ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಿರುವ ಸ್ಥಳಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಿದೆ. 
ಹೆಸರು ಮತ್ತು ಹುದ್ದೆ 

ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಸ್ಥಳ 
ಶ್ರೀಮತಿ ಎಸ್ . ಹೇಮಾವತಿ 

ಸರ್ಕಾರಿ ಶುಶೂಷ ಮಹಾ ವಿದ್ಯಾಲಯ, ಕೋಟೆ, 
ಹಿರಿಯ ಶುಶೂಷಕಿ, ಕೆ. ಸಿ. ಜನರಲ್ ಆಸ್ಪತ್ರೆ, ಬೆಂಗಳೂರು- ಇಲ್ಲಿ ಖಾಲಿ ಇರುವ ಉಪನ್ಯಾಸಕರ 

ಹುದ್ದೆಗೆ. 
( ಶ್ರೀಮತಿ ಎಸ್ . ದಮಯಂತಿ, 

ಶುಶೂಷ ಮಹಾ ವಿದ್ಯಾಲಯ , ಹಾಸನ - ಇಲ್ಲಿ ಖಾಲಿ 
ಹಿರಿಯ ಶುಶೂಷಕಿ, ಕೆ.ಆರ್. ಆಸ್ಪತ್ರೆ , ಮೈಸೂರು. ಇರುವ ಉಪನ್ಯಾಸಕರ ಹುದ್ದೆಗೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಿಕ್ಕೇಗೌಡ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 500 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೃಂದ ಮತ್ತು ನೇಮಕಾತಿ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 199 SAS 2010, Bangalore , Dated 1st April , 2010 
In partial modification of Government Notification of even number dated 31 -03- 2010 , the 
Secretary to Government, Kannada , Culture and Information Department is placed in additional charge 
of the post of Secretary to Government, Women & Child Development Department until further orders . 

By Order and in the name of the Governor of Karnataka 

M . T . REJU 

Deputy Secretary to Government 
PR, 501 

Department of Personnel and Administrative Reforms (Services ) 

( ೨೧೭) 


೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 

ಭಾಗ- ೨ 
ಇಂಧನ ಸಚಿವಾಲಯ 

ಅಧಿಸೂಚನೆ 
- ಸಂಖ್ಯೆ : ಇಎನ್ 54 ಪಿಪಿಸಿ 2008, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್ 2010. 

ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳ ಕುರಿತು (Public Private Partnership Projects) 
ಎರಡನೇ ಹಂತದ ಅನುಷ್ಠಾನ ಸಾಧ್ಯತೆಗಳ ಅಧ್ಯಯನದ ಬಗ್ಗೆ ( 2nd Phase of Feasibility studies ) ಇಂಧನ 
ಇಲಾಖೆಯ ವ್ಯಾಪ್ತಿಯಡಿ ಸಕಾಲದಲ್ಲಿ ಮಾಹಿತಿ ಸಂಗ್ರಹಿಸಲು ಹಾಗೂ ಈ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯನಿರ್ವಹಣೆಗಾಗಿ 

ರ್ .ಎಸ್. ಹಿರೇಮರ್, ಕಾರ್ಯಪಾಲಕ ಅಭಿಯಂತರರು ( ಯೋಜನೆ), ಇಂಧನ ಇಲಾಖೆ, (ದೂರವಾಣಿ ಸಂಖ್ಯೆ : 
22034690 / ಮೊಬೈಲ್ : 9902342990 ) ಇವರನ್ನು ನೋಡಲ್ ಅಧಿಕಾರಿಯನ್ನಾಗಿ (Liaison Officer) ತಕ್ಷಣದಿಂದ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 502 

ಇಂಧನ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 76 ಆಸೇವ 2010, ಬೆಂಗಳೂರು, ದಿನಾಂಕ: 06ನೇ ಏಪ್ರಿಲ್ 2010. 
ಶ್ರೀಮತಿ ಸಾದಿಯ ಸುಲ್ತಾನ, ಕೆ. ಎ .ಎಸ್., ( ಹಿರಿಯ ಶ್ರೇಣಿ) ಅಧಿಕಾರಿ , ಅಪರ ಜಿಲ್ಲಾಧಿಕಾರಿಗಳು ಹಾಗೂ 
ಅಪರ ಜಿಲ್ಲಾ ದಂಡಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೆಚ್ಚುವರಿ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ , ಬೆಂಗಳೂರು- ಖಾಲಿ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಲು ಇವರ ಸೇವೆಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎಚ್ . ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 503 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -2) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕೈ 20 ಕೈಸೇವಿ 2009, ಬೆಂಗಳೂರು, ದಿನಾಂಕ : 03ನೇ ಏಪ್ರಿಲ್ 2010 . 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಜಂಟಿ ನಿರ್ದೆಶಕರುಗಳ 
ವೇತನ ಶ್ರೇಣಿ ರೂ .20025 - 28275 ಯಲ್ಲಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಗಳ ನಿಯಮ 32 
ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರ ಹೆಸರಿನ ಮುಂದೆ ತೋರಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಿಯೋಜನೆ ಮೇರೆಗೆ ನೇಮಿಸಿದೆ. 
ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ , 

ನಿಯೋಜಿಸಿ ನೇಮಕ ಮಾಡಿರುವ 
ಕ್ರ. ಸಂ . ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀಮತಿ/ಶ್ರೀ 
ಜಿ.ಸಿ. ಗೋವಿಂದ ರೆಡ್ಡಿ, ಉಪನಿರ್ದೆಶಕರು, ಪ್ರತಿ ನಿಯೋಜನೆ ಮೇರೆಗೆ ಯೋಜನಾ 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಪ್ರತಿ ನಿರ್ದೆಶಕರು, ಡಿಆರ್‌ಡಿಎ ಕೋಶ, ಜಿಲ್ಲಾ 
ನಿಯೋಜನೆ ಮೇಲೆ ಕಾರ್ಯನಿರ್ವಾಹಕ ಪಂಚಾಯತ್‌ಗೆ ನಿಯೋಜಿಸಲು ಇವರ 
ಅಧಿಕಾರಿಗಳು , ತಾಲ್ಲೂಕು ಪಂಚಾಯತ್ , ಸೇವೆಯನ್ನು ಆರ್‌ಡಿಪಿಆರ್ ಇಲಾಖೆಯ 
ಹೊಸದುರ್ಗ ತಾಲ್ಲೂಕು 

ನೀಡಿದೆ 


ವೆ 


qH 


ಕ್ಕೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨ , ೨೦೧೦ 

೨೧೯ 
ಎ . ವೆಂಕಟೇಶ್, ಉಪ ನಿರ್ದೆಶಕರು ಪ್ರತಿ ನಿಯೋಜನೆ ಮೇರೆಗೆ ಯೋಜನಾ 
( ಖಾಗ್ರಾ) ಜಿಲ್ಲಾ ಪಂಚಾಯತ್ , 

ನಿರ್ದೆಶಕರು, ಡಿಆರ್‌ಡಿಎ ಕೋಶ, ಜಿಲ್ಲಾ 
ಚಾಮರಾಜನಗರ 

ಪಂಚಾಯತ್‌ಗೆ ನಿಯೋಜಿಸಲು ಇವರ 
ಸೇವೆಯನ್ನು ಆರ್‌ಡಿಪಿಆರ್ ಇಲಾಖೆಯ ವಶಕ್ಕೆ 

ನೀಡಿದೆ 
( ಎಂ . ಎಸ್ . ಮುದಕವಿ, ಉಪ ನಿರ್ದೇಶಕರು ಜಂಟಿ ನಿರ್ದೆಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 
( ಖಾಗ್ರಾ) ಜಿಲ್ಲಾ ಪಂಚಾಯತ್, ಬೆಳಗಾಂ ರಾಯಚೂರು - ಖಾಲಿ 
ಆರ್ . ರಘು, ಉಪ ನಿರ್ದೇಶಕರು ( ಖಾಗ್ರಾ) ಪ್ರತಿ ನಿಯೋಜನೆ ಮೇರೆಗೆ ವೈಜ್ಞಾನಾಧಿಕಾರಿ 
ಜಿಲ್ಲಾ ಪಂಚಾಯತ್, ಧಾರವಾಡ ಗ್ರೇಡ್-1, ಹುದ್ದೆಗೆ ನಿಯೋಜಿಸಲು ಇವರ 

ಸೇವೆಯನ್ನು ಪರಿಸರ ಮತ್ತು ಜೀವಿಶಾಸ್ತ್ರ 

ಇಲಾಖೆಯ ವಶಕ್ಕೆ ನೀಡಿದೆ. 
ಕೆ. ಎಲ್. ಬಸವರಾಜು, ಉಪ ನಿರ್ದೇಶಕರು, ( ಪ್ರತಿ ನಿಯೋಜನೆ ಮೇರೆಗೆ ಯೋಜನಾ 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಪ್ರತಿ ನಿರ್ದೆಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶಕ್ಕೆ 
ನಿಯೋಜನೆ ಮೇಲೆ ಕಾರ್ಯನಿರ್ವಾಹಕ | ನಿಯೋಜಿಸಲು ಇವರ ಸೇವೆಯನ್ನು 
ಅಧಿಕಾರಿಗಳು, ತಾಲ್ಲೂಕು ಪಂಚಾಯತ್, | ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ 
ನಂಜನಗೂಡು ( ತಾ ) 
ಜಿ, ಯಮುನ, ಉಪ ನಿರ್ದೇಶಕರು , ( ವಿಶ್ವ ) ಪ್ರತಿ ನಿಯೋಜನೆ ಮೇರೆಗೆ ಜಂಟಿ ನಿರ್ದೆಶಕರು 
ಕೇಂದ್ರ ಕಛೇರಿ, ಬೆಂಗಳೂರು 

( ಅಭಿವೃದ್ಧಿ), ಕರ್ನಾಟಕ ರಾಜ್ಯ ಕರಕುಶಲ 
ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು – 

ಖಾಲಿ ಹುದ್ದೆಯಲ್ಲಿ 
ಎಸ್ . ಆರ್. ರಂಗಸ್ವಾಮಿ , 

ಪ್ರತಿ ನಿಯೋಜನೆ ಮೇರೆಗೆ ಯೋಜನಾ 
ಉಪ ನಿರ್ದೇಶಕರು ( ಖಾಗ್ರಾ) ಜಿಲ್ಲಾ ನಿರ್ದೆಶಕರು, ಜಿಲ್ಲಾ ನಗರಾಭಿವೃದ್ದಿಕೋಶಕ್ಕೆ 
ಪಂಚಾಯತ್, ಕೋಲಾರ 

ನಿಯೋಜಿಸಲು ಇವರ ಸೇವೆಯನ್ನು 

ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ 
8 . ( ವಿ. ವೆಂಕಟೇಶ್, ಉಪ ನಿರ್ದೇಶಕರು ಜಿಲ್ಲಾ ಪ್ರತಿ ನಿಯೋಜನೆ ಮೇರೆಗೆ ವೈಜ್ಞಾನಾಧಿಕಾರಿ 
ಕೈಗಾರಿಕಾ ಕೇಂದ್ರ , ಚಿಕ್ಕಬಳ್ಳಾಪುರ ಗ್ರೇಡ್ -1, ಹುದ್ದೆಗೆ ನಿಯೋಜಿಸಲು ಇವರ 

ಸೇವೆಯನ್ನು ಪರಿಸರ ಮತ್ತು ಜೀವಿಶಾಸ್ತ್ರ 

ಇಲಾಖೆಯ ವಶಕ್ಕೆ ನೀಡಿದೆ 
9 / ಎಸ್. ಹೆಚ್. ವೀರಣ್ಣ, ಉಪ ನಿರ್ದೇಶಕರು ಪ್ರತಿ ನಿಯೋಜನೆ ಮೇರೆಗೆ ನಿರ್ದೆಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಪ್ರತಿ 

ಸಿಡಾಕ್ , ಧಾರವಾಡ - ಆ 
ನಿಯೋಜನೆ ಮೇಲೆ ನಿರ್ದೆಶಕರು , ಸಿಡಾಕ್ - ನೇಮಿಸಿ ಮುಂದುವರೆಸಿದೆ 

ಆಯ್ಕೆ ಹುದ್ದೆಯಲ್ಲಿ 
10 ಆರ್‌. ರಮೇಶ್, ಉಪ ನಿರ್ದೆಶಕರು ಪ್ರತಿ ನಿಯೋಜನೆ ಮೇರೆಗೆ ಜಂಟಿ ನಿರ್ದೆಶಕರು, 
( ಕೈ . ಅ.) ಕೇಂದ್ರ ಕಛೇರಿ, ಬೆಂಗಳೂರು ವಿಶ್ವೇಶ್ವರಯ್ಯ ಕೈಗಾರಿಕಾ ವ್ಯಾಪಾರ ಕೇಂದ್ರ, 

ಬೆಂಗಳೂರು 
ಆರ್ . ಗಿರೀಶ್ , ಉಪ ನಿರ್ದೇಶಕರು, ಪ್ರತಿ ಪ್ರತಿ ನಿಯೋಜನೆ ಮೇರೆಗೆ ಜಂಟಿ ನಿರ್ದೆಶಕರು, 
ನಿಯೋಜನೆ ಮೇಲೆ ಕರ್ನಾಟಕ 

ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು 
ಮಿತ್ರ, ಬೆಂಗಳೂರು 
ಕೆ. ರಾಮನಾಥ್ , ಉಪ ನಿರ್ದೆಶಕರು ಪ್ರತಿ ನಿಯೋಜನೆ ಮೇರೆಗೆ ಪ್ರಧಾನ 
( ಖಾಗ್ರಾ) ಜಿಲ್ಲಾ ಪಂಚಾಯತ್, ಚಿಕ್ಕಬಳ್ಳಾಪುರ ವ್ಯವಸ್ಥಾಪಕರು, ಜಿಟಿಟಿಸಿ, ಬೆಂಗಳೂರು 


೨೨೦ 


- 14 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 

ಭಾಗ - ೨ 
| ಬಿ . ಮಹೇಶ್, ಉಪ ನಿರ್ದೆಶಕರು 

ಪ್ರತಿ ನಿಯೋಜನೆ ಮೇರೆಗೆ ಸರ್ಕಾರದ ಉಪ| 
( ಆಡಳಿತ) ಕೇಂದ್ರ ಕಛೇರಿ, ಬೆಂಗಳೂರು ಕಾರ್ಯದರ್ಶಿ , ಸಾರ್ವಜನಿಕ ಉದ್ದಿಮೆಗಳ 

ಇಲಾಖೆ, ಬೆಂಗಳೂರು - ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಸಿಆಸು 

ಇಲಾಖೆಯ ವಶಕ್ಕೆ ನೀಡಿದೆ 
ಎಸ್‌. ಆರ್‌. ಸತೀಶ, ಉಪ ನಿರ್ದೇಶಕರು, ಪ್ರತಿ ನಿಯೋಜನೆ ಮೇರೆಗೆ ಜಂಟಿ ನಿರ್ದೆಶಕರು , 
ಪ್ರತಿ ನಿಯೋಜನೆ ಮೇರೆಗೆ ವಿ . ಐ . ಟಿ . ಸಿ. ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು 
ಬೆಂಗಳೂರು 
ಗೋಕುಲ್‌ದಾಸ್ ನಾಯಕ್ , ಉಪ ಪ್ರತಿ ನಿಯೋಜನೆ ಮೇರೆಗೆ ಯೋಜನಾ 
ನಿರ್ದೆಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೆಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶಕ್ಕೆ 
ಇಲಾಖೆ ಪ್ರತಿ ನಿಯೋಜನೆ ಮೇಲೆ ನಿಯೋಜಿಸಲು ಇವರ ಸೇವೆಯನ್ನು 
ಆಯುಕ್ತರು, ಉಡುಪಿ ನಗರ ಸಭೆ, ಉಡುಪಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ 
ಹೆಚ್. ಎಂ . ಶ್ರೀನಿವಾಸ್ , 

ಪ್ರತಿ ನಿಯೋಜನೆ ಮೇರೆಗೆ ಯೋಜನಾ 
ಉಪ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ನಿರ್ದೆಶಕರು , ಡಿಆರ್‌ಡಿಎ ಕೋಶ, ಜಿಲ್ಲಾ 
ಕೇಂದ್ರ , ಬಳ್ಳಾರಿ. 

ಪಂಚಾಯತ್‌ಗೆ ನಿಯೋಜಿಸಲು ಇವರ 
ಸೇವೆಯನ್ನು ಆರ್‌ಡಿಪಿಆರ್ ಇಲಾಖೆಯ ವಶಕ್ಕೆ 

ನೀಡಿದೆ 
ರಮಾನಂದ್ ನಾಯಕ್ 

ಪ್ರತಿ ನಿಯೋಜನೆ ಮೇರೆಗೆ ಯೋಜನಾ 
ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ನಿರ್ದೆಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶಕ್ಕೆ 
ವಾಣಿಜ್ಯ ಇಲಾಖೆ ಪ್ರತಿ ನಿಯೋಜನೆ ಮೇಲೆ ನಿಯೋಜಿಸಲು ಇವರ ಸೇವೆಯನ್ನು 
ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ 
ಪಂಚಾಯತ್, ಉಡುಪಿ ತಾಲ್ಲೂಕು. 
ಹೊನ್‌ಮನೆ ಹೊಲಿಬಸಪ್ಪ 

ಪ್ರತಿ ನಿಯೋಜನೆ ಮೇರೆಗೆ ವ್ಯವಸ್ಥಾಪಕ 
ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ನಿರ್ದೇಶಕರು, ಕಾಯರ್ ಫೆಡರೇಶನ್, 
ವಾಣಿಜ್ಯ ಇಲಾಖೆ ಪ್ರತಿ ನಿಯೋಜನೆ ಮೇಲೆ ಬೆಂಗಳೂರು ಹುದ್ದೆಯಲ್ಲಿಯೇ ನೇಮಿಸಿ 
ವ್ಯವಸ್ಥಾಪಕ ನಿರ್ದೇಶಕರು, ಕಾಯರ್ ಮುಂದುವರೆಸಿದೆ 
ಫೆಡರೇಶನ್ , ಬೆಂಗಳೂರು. 


19 . 


ಹೆಚ್ . ಎಸ್ . ಜಯಪ್ರಕಾಶ್ ನಾರಾಯಣ್ ಪ್ರತಿ ನಿಯೋಜನೆ ಮೇರೆಗೆ ಯೋಜನಾ 
ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ನಿರ್ದೆಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶಕ್ಕೆ 
ವಾಣಿಜ್ಯ ಇಲಾಖೆ ಪ್ರತಿ ನಿಯೋಜನೆ ಮೇಲೆ ನಿಯೋಜಿಸಲು ಇವರ ಸೇವೆಯನ್ನು 
ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ 
ಆಹಾರ ಮತ್ತು ನಾಗರೀಕ ಸರಬರಾಜು 

ನಿಗಮ , ಹಾವೇರಿ. 
20 | ಟಿ. ಕೆ, ಸ್ವರೂಪ, ಉಪ ನಿರ್ದೇಶಕರು , ಪ್ರತಿ ನಿಯೋಜನೆ ಮೇರೆಗೆ ಜಂಟಿ ನಿರ್ದೆಶಕರು, 

( ಸಪ್ರಕ್ಕೆ ) ಕೇಂದ್ರ ಕಛೇರಿ, ಬೆಂಗಳೂರು ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು 
- ಕೆ. ಎಂ . ಜಗದೀಶ್, ಉಪ ನಿರ್ದೇಶಕರು, ಪ್ರತಿ ನಿಯೋಜನೆ ಮೇರೆಗೆ ಯೋಜನಾ 
( ಖಾಗ್ರಾ) ಜಿಲ್ಲಾ ಪಂಚಾಯತ್, ದಾವಣಗೆರೆ ನಿರ್ದೆಶಕರು, ಡಿಆರ್‌ಡಿಎ ಕೋಶ, ಜಿಲ್ಲಾ 

ಪಂಚಾಯತ್‌ಗೆ ನಿಯೋಜಿಸಲು ಇವರ 
ಸೇವೆಯನ್ನು ಆರ್‌ಡಿಪಿಆರ್ ಇಲಾಖೆಯ 
ನೀಡಿದೆ 


ggb 


22 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೨, ೨೦೧೦ 

೨೨೧ 
| ಹೆಚ್ . ಆರ್ . ಅರುಣ್ ಕುಮಾರ್ , 

ಜಂಟಿ ನಿರ್ದೆಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಉಪ ನಿರ್ದೆಶಕರು 

| ಯಾದಗಿರಿ - ಹೊಸದಾಗಿ ಸೃಜಿಸುವ ಹುದ್ದೆ 
ಇಲಾಖೆ , ಬೆಂಗಳೂರು ನಗರ ಜಿಲ್ಲೆ 
ವಿ . ಟಿ . ವೆಂಕಟೇಶ್, ಉಪ ನಿರ್ದೆಶಕರು, ಪ್ರತಿ ನಿಯೋಜನೆ ಮೇರೆಗೆ ಪ್ರಧಾನ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಂಗಳೂರು ನಗರ ವ್ಯವಸ್ಥಾಪಕರು , ಕರ್ನಾಟಕ ಸೋಪ್ಸ್ ಅಂಡ್ 

ಡಿಟರ್ಜೆಂಟ್ಸ್ ಲಿಮಿಟೆಡ್ , ಬೆಂಗಳೂರು 
ವಿ . ಎನ್ . ವೀರಭದ್ರಸ್ವಾಮಿ 

ಪ್ರತಿ ನಿಯೋಜನೆ ಮೇರೆಗೆ ಲೈವ್ಲೀ ಹುಡ್ 
ಉಪ ನಿರ್ದೇಶಕರು , ಕೈಗಾರಿಕೆ ಮತ್ತು | ಸೆಷಲಿಸ್ , ಜೆಎನ್‌ಎನ್‌ಯು. ಆರ್‌ಎಂ. ಕರ್ನಾಟಕ 
ವಾಣಿಜ್ಯ ಇಲಾಖೆ ಪ್ರತಿ ನಿಯೋಜನೆ ಮೇಲೆ ಕೊಳಚೆ ನಿರ್ಮೂಲನಾ ಮಂಡಳಿ , ಬೆಂಗಳೂರು. 
ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು ವಸತಿ 
ಪಂಚಾಯತ್ , ಹಾಸನ ತಾಲ್ಲೂಕು 

ಇಲಾಖೆಯ ವಶಕ್ಕೆ ನೀಡಿದೆ 
ಟಿ. ದಿನೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಪ್ರತಿ ನಿಯೋಜನೆ ಮೇರೆಗೆ ಲೈವ್ಲೀ ಹುಡ್ 
ಮತ್ತು ವಾಣಿಜ್ಯ ಇಲಾಖೆ ಪ್ರತಿ ನಿಯೋಜನೆ ಸ್ಪೆಷಲಿಸ್ಟ್, ಜೆಎನ್‌ಎನ್‌ಯು.ಆರ್‌ಎಂ . ಕರ್ನಾಟಕ 
ಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕೊಳಚೆ ನಿರ್ಮೂಲನಾ ಮಂಡಳಿ , ಬೆಂಗಳೂರು. 
ತಾಲ್ಲೂಕು ಪಂಚಾಯತ್, 

ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು ವಸತಿ 
ಕುಮಟಾ ತಾಲ್ಲೂಕು 

ಇಲಾಖೆಯ ವಶಕ್ಕೆ ನೀಡಿದೆ 
ವಿ . ಸೂ . : - ಕ್ರ. ಸಂ . 1,2,4 ,5,7,8,13,15,16 , 17 ,19 , 21 ,24 ಮತ್ತು 25ರವರೆಗಿನ ಅಧಿಕಾರಿಯವರುಗಳಿಗೆ ಸಂಬಂಧಪಟ್ಟ 

ಇಲಾಖಾ ವತಿಯಿಂದ ನಿಯೋಜನಾ ಆದೇಶ ನೀಡುವವರೆಗೆ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ 
ಹುದ್ದೆಗಳಿಂದ ಬಿಡುಗಡೆಗೊಳ್ಳತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಸಿ . ಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 504 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


HIGH COURT OF KARNATAKA 

NOTIFICATION 
No. HCE/281/2009 (LCA .I), Bangalore , Dated 1st April, 2010 
In modification of the Notification No. LCA.1/129 /2001, dated 30th March 2010 the Court Sitting 
Timings and Office Timings of Civil and Criminal Courts, Family Courts and Labour Courts in Bidar, 
Gulbarga , Koppal and Raichur Districts during the months of April & May is as under with effect from 
April 2010 : 


Particulars 


Timings 


Sitting of Courts 


08- 00 A . M . to 11- 00 A . M . 
11 - 30 AM to 01 -30 P . M . 
07 - 30 AM to 2 - 00 P . M . 
With Lunch Break between 
11 - 00 A. M . to 11 - 30 A. M . 


Offices Hours 


By Order of the Hon ble Chief Justice 

R . B .BUDIHAL 
Registrar General. 


PR , 505 


୭୬୬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 

ಭಾಗ- ೨ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 42 ಕಪನಿ 2010 , ಬೆಂಗಳೂರು, ದಿನಾಂಕ : 24ನೇ ಮಾರ್ಚ್ 2010 . 
ಶ್ರೀ ಆರ್ . ಎಸ್ . ದಳವಾಯಿ, ಸಹಾಯಕ ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಉಡುಪಿ ಜಿಲ್ಲೆ. 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಸಹಾಯಕ 
ನಿರ್ದೆಶಕರ ಹುದ್ದೆಯ ಅಧಿಕ ಪ್ರಭಾರದಿಂದ ಮುಕ್ತಗೊಳಿಸಲಾಗಿದೆ. 

ಶ್ರೀಮತಿ ಮಂಗಳ ನಾಯಕ್, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ , ಉತ್ತರ 
ಕನ್ನಡ ಜಿಲ್ಲೆಯ ಸಹಾಯಕ ನಿರ್ದೆಶಕರ ಹುದ್ದೆಗೆ ಅಧಿಕ ಪ್ರಭಾರದಲ್ಲಿರಿಸಿ ನೇಮಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 506 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ) 


ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ತ 24 ಪ್ರವಾನಿ 2009, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್ 2010 . 
ಶ್ರೀಮತಿ ಮೀರಾ ಸಕ್ಸನ, ಭಾ. ಆ.ಸೇ , ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆ ಇವರನ್ನು ಶ್ರೀ ವೀ . ಪ. ಬಳಿಗಾರ್ , ಭಾ . ಆ. ಸೇ , ಮಾನ್ಯ ಮುಖ್ಯಮಂತ್ರಿಯವರ ಈ ಹಿಂದಿನ ಪ್ರಧಾನ 
ಕಾರ್ಯದರ್ಶಿ ಇವರ ಸ್ಥಾನದಲ್ಲಿ ( ಇವರ ವರ್ಗಾವಣೆ ಪ್ರಯುಕ್ತ ) ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆಯ 
ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ನಾರಾಯಣಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 507 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 183 ಸಅಸೇ 2010 , ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್ 2010. 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಹೆಚ್ . ಮಂಜುನಾಥ್, 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ 
ಕಾರ್ಯದರ್ಶಿಯವರ ಆಪ್ತ ಶಾಖೆ , ಮೂಲಸೌಲಭ್ಯ ಅಧಿವೃದ್ಧಿ ಇಲಾಖೆ ಇಲ್ಲಿ ಖಾಲಿ ಇರುವ ಆಪ್ತ ಕಾರ್ಯದರ್ಶಿ 
(ಗ್ರೇಡ್-2), ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 508 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 

೨೨೩ 
CITY CIVIL COURT, BANGALORE 

NOTIFICATION 
No . ADM I ( E ) 393/2010 , Bangalore , Dated 26th March , 2010 
Sri K . S . Jere , Asst. Registrar of City Civil Court, Bangalore is granted 41 days Earned Leave 
from 22 - 02- 2010 to 03- 04 - 2010 ( bdi), on Personal Ground. 

Sri K . Krishna Naik , Assistant Registrar, is placed in additional charge of K .S . Jere , Asst. 
Registrar City Civil Court , Bangalore , during the above leave period . 

Sri K . S . Jere , Asst. Registrar, City Civil Court, Bangalore would have continued in the same 
post, but for proceedings on leave . 

By Order of the Prl . City Civil and Sessions Judge, 

Registrar. 
PR. 509 

City Civil Court , Bangalore. 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ -1 /35/ ಎಫ್ ಪಿಪಿ /2002 , ಬೆಂಗಳೂರು, ದಿನಾಂಕ : 26ನೇ ಮಾರ್ಚ್ 2010. 

ಉಲ್ಲೇಖಿತ (1) ರ ಅಧಿಸೂಚನೆಯನ್ನು ಭಾಗಶ: ಮಾರ್ಪಡಿಸಿದಂತೆ , ಕರ್ನಾಟಕ ವಿಧಾನ ಸಭೆ ಸಚಿವಾಲಯದಲ್ಲಿ 
ಅಪರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಟಿ.ಎನ್. ಧ್ರುವಕುಮಾರ್, ಇವರಿಗೆ ಸದರಿ ಹುದ್ದೆಗೆ ಸ್ವತಂತ್ರ 
ಪ್ರಭಾರದಲ್ಲಿರಿಸಲಾಗಿದ್ದ ದಿನಾಂಕದಿಂದ ಅಂದರೆ, ದಿನಾಂಕ : 03 -7 - 2008 ರಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ 
ಮುಂಬಡ್ತಿ ನೀಡಲು ವಿಶೇಷ ಮಂಡಳಿಯು ಅನುಮೋದಿಸಿರುವ ಕಾರಣ ಸದರಿ ಅಧಿಕಾರಿಯವರಿಗೆ ಆ ದಿನಾಂಕದಿಂದಲೇ 
ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .26250 - 675 -30300 - 750 -34800 -850 -36500ರಲ್ಲಿ ಸ್ಥಾನಪನ್ನ ಮುಂಬಡ್ತಿ 
ನೀಡಿ ಅಪರ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. 

ಅಧಿಕೃತ ಜ್ಞಾಪನ ಪತ್ರದ ಸಂಖ್ಯೆ / ವಿಸಸ/ ಆ- 1/35 /ಎಫ್‌ಪಿಪಿ /2002, ದಿನಾಂಕ 16 - 4 - 2009ರಲ್ಲಿ ಸದರಿ 
ಅಧಿಕಾರಿಯವರಿಗೆ ಮಂಜೂರು ಮಾಡಲಾಗಿದ್ದ ಪ್ರಭಾರ ಭತ್ಯೆಯನ್ನು ಹಿಂಪಡೆಯುವಂತೆ ಸೂಚಿಸಲಾಗಿದೆ. 

ವಿಶೇಷ ಮಂಡಳಿಯ ಆದೇಶಾನುಸಾರ 

ಕೆ. ನೂರ್ ಮಹಮ್ಮದ್ 

ಉಪ ಕಾರ್ಯದರ್ಶಿ 
ಪಿ . ಆರ್ . 510 

ಕರ್ನಾಟಕ ವಿಧಾನಸಭೆ ಸಚಿವಾಲಯಂ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 530 ಪೊಸಿಪ 2009 , ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್ 2010 . 
- ಶ್ರೀ ಶಶಿಧರ ಪ್ರಸಾದ್ , ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ (ಸಶಸ್ತ್ರ) ರವರ ಸೇವೆಯನ್ನು ಕರ್ನಾಟಕ ವಿಧಾನ 
ಸಭಾ ಸಚಿವಾಲಯದಲ್ಲಿ ದಂಡನಾಯಕರು ( ಮಾರ್ಷಲ್) ಹುದ್ದೆಯಲ್ಲಿ ದಿನಾಂಕ 08 -12 - 2009 ರಿಂದ ಒಂದು ವರ್ಷದ 
ಅವಧಿಗೆ ನಿಯೋಜನೆ ಮೇಲೆ ಮುಂದುವರೆಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ. ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 511 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು) 


೨೨೪ 


ಭಾಗ- ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 53 SAS 2009, Bangalore, Dated 26th March, 2010 


Sri Subir Hari Singh , IAS (KN 76 ), Principal Secretary to Government and Development 
Commissioner is promoted to officiate in the Apex Scale of IAS carrying the pay scale of Rs. 80 ,000 / 
(fixed ), with immediate effect and posted unitl further orders as Additional Chief Secretary to 
Government and Development Commissioner in the revived cadre post. 


By Order and in the name of the Governor ofKarnataka 

K . G . ANANTHA 

Under Secretary to Government 
Department of Personnel and Administrative Reforms ( Services -I) 


PR . 512 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 18 ಸಅಸೇ 2010 , ಬೆಂಗಳೂರು, ದಿನಾಂಕ: 27ನೇ ಮಾರ್ಚ್ 2010. 
ಶ್ರೀ ಆರ್ . ಅಂಜನಿ, ಸಹಾಯಕ ಪ್ರಾರೂಪಕಾರ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ , ಇವರಿಗೆ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 119 ಎಸ್‌ಆರ್‌ಡಿ 
2006, ದಿನಾಂಕ : 25 - 08 - 2008ರಲ್ಲಿ ತಿದ್ದುಪಡಿಯಾದಂತೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗಳು (ನೇಮಕಾತಿ) 
ನಿಯಮಗಳು 1992 ರನ್ವಯ ದಿನಾಂಕ : 31 - 12 - 2009 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ವೇತನ ಶ್ರೇಣಿ 
ರು . 20025 - 28275ರ ಹಿರಿಯ ವೇತನ ಶ್ರೇಣಿಯನ್ನು ಮಂಜೂರಾತಿ ನೀಡಿದೆ. ದಿನಾಂಕ : 31 -12 - 2009 ರಿಂದಲೇ 
ಅಧಿಕಾರಿಯು ಹೊಂದಿರುವ ಹುದ್ದೆಯನ್ನು ಸಹಾಯಕ ಪ್ರಾರೂಪಕಾರ ಹಾಗೂ ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ 
ಎಂದು ಪುನರ್ ಪದನಾಮೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್. 513 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು - 3) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 22 SEP 2010, Bangalore, Dated 25th March , 2010 


The following IFS officers of 1997 batch borne on Karnataka cadre are promoted to officiate in 
the Selection Grade of IFS viz ., Rs. 37 , 400 -67,000 + Grade Pay Rs.8 ,700 /- with retrospective effect from 
01-01- 2010 , and they are continued in the respective posts held by them . 

1. Sri Manoj Kumar, 

Deputy Conservator of Forests , Sirsi Division , Sirsi. 
2 . Sri R . Gokul, 

Deputy Conservator of Forests , Karwar Division , Karwar. 
3 . Sri Ashwini Kumar Singh , 

Deputy Conservator of Forests , Cauvery wildlife Division , Kanakapura . 
4 . Smt. Saswathi Mishra , Deputy Conservator of Forests,Mysore Division , Mysore 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 


೨೨೫ 


This order issues with the concurrence of Government of India , Ministry of Environment 
and Forests , New Delhi under rule 3 (2 ) (ii) of IFS (Pay) Rules communicated vide letter 
No.16017/03/ 2008 -IFS. , dated : 03 - 03 - 2010 


By Order and in the name of the Governor of Karnataka 

ASHOK P . ATRE 

Under Secretary to Government 
Department of Personnel and Administrative Reforms (Services - 4 ) 


PR . 514 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
121 ಎಸಸೇ 2010, ಬೆಂಗಳೂರು, ದಿನಾಂಕ: 24ನೇ ಮಾರ್ಚ್ 2010 . 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 96 (2) ರ ಪ್ರಕಾರ ಸಹಕಾರ ಇಲಾಖೆಯ ಈ 
ಕೆಳಕಂಡ ಅಧಿಕಾರಿಗಳು ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ 
ವಯೋನಿವೃತ್ತಿ ಹೊಂದಲಿದ್ದಾರೆಂದು ಪ್ರಕಟಿಸಲಾಗಿದೆ. 

60 ವರ್ಷ 
ಅಧಿಕಾರಿಯ ಹೆಸರು ಮತ್ತು ಹುದ್ದೆ 

ವಯೋನಿವೃತ್ತಿ 

ಜನ್ಮ ದಿನಾಂಕ | ಪೂರೈಸಲಿರುವ | 
ಸಂಖ್ಯೆ ಶ್ರೀ /ಶ್ರೀಮತಿ 

ದಿನಾಂಕ 

ದಿನಾಂಕ 
ಎ ಗುಂಪಿನ ಅಧಿಕಾರಿಗಳು 


ಕ್ರಮ 


ಬಿ . ಕೆ. ಸುಭಾಷ್ ಚಂದ್ರ, 
ಸಹಕಾರ ಸಂಘಗಳ ಅಪರ ನಿಬಂಧಕರು ಹಾಗೂ ವ್ಯವಸ್ಥಪಕ 
ನಿರ್ದೆಶಕರು, ಕರ್ನಾಟಕ ರಾಜ್ಯ ಸಹಕಾರಿ 
ಕಾರ್ಖಾನೆಗಳ ಮಹಾ ಮಂಡಳಿ ನಿ ., ಬೆಂಗಳೂರು 


28 - 07 - 1950 | 27 - 07 - 2010 | 31 - 07 - 2010 


qGk 


ಎಂ . ಡಿ . ಕಾಂಬೈ, 
ಸಹಕಾರ ಸಂಘಗಳ ಅಪರ ನಿಬಂಧಕರು ಹಾಗೂ 
ವ್ಯವಸ್ಥಾಪಕ ನಿರ್ದೇಶಕರು, ಸೋಮೇಶ್ವರ ಸಹಕಾರಿ ಸಕ್ಕರೆ 
ಕಾರ್ಖಾನೆ ನಿ., ಬೈಲಹೊಂಗಲ , ಬೆಳಗಾವಿ ಜಿಲ್ಲೆ. 


| 08 - 09 -1950 | 07 - 09 - 2010 | 30 - 09 - 2010 


ಕೆ. ಸಿದ್ದಪ್ಪ, 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಹಾಗೂ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ 
ವಸತಿ ಮಹಾ ಮಂಡಳ ನಿ., ಬಸವನಗುಡಿ , ಬೆಂಗಳೂರು 


05 - 08 - 1950 | 04 - 08 - 2010 | 31 - 08 - 2010 


ಡಿ . ವಿ . ದೇಸಾಯಿ , 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಮತ್ತು ವ್ಯವಸ್ಥಾಪಕ 
ನಿರ್ದೆಶಕರು, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ. 
ಎಂ . ಕೆ. ಹುಬ್ಬಳ್ಳಿ , ಬೆಳಗಾವಿ ಜಿಲ್ಲೆ. 


08 - 09 - 1950 | 07 - 09 - 2010 | 30 - 09 - 2010 


ಎಂ . ಹೆಚ್ . ಓಬಳಪ್ಪ , 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು 

| 17 - 10 - 1950 | 16 - 10 - 2010 | 31 - 10 - 2010 
ವ್ಯವಸ್ಥಾಪಕ ನಿರ್ದೆಶಕರು, ಭಾಗ್ಯಲಕ್ಷ್ಮಿ ಸಹಕಾರಿ ಸಕ್ಕರೆ 
ಕಾರ್ಖಾನೆ ನಿ. ಖಾನಾಪುರ, ಬೆಳಗಾವಿ ಜಿಲ್ಲೆ. 


೨೨೬ 


ಭಾಗ - ೨ 


[ 


6 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 
| ಎಂ . ಬಸಪ್ಪ , 
ಸಹಕಾರ ಸಂಘಗಳ ಉಪ ನಿಬಂಧಕರು 
ಕಾರ್ಯದರ್ಶಿ ( ಆಡಳಿತ) ಕರ್ನಾಟಕ ರಾಜ್ಯ ಸಹಕಾರ 
ಮಾರಾಟ ಮಹಾ ಮಂಡಳಿ ನಿ., ಬೆಂಗಳೂರು. 


ನಿಬಂಧಕರು 


ಮತ್ತು 12 - 10 - 1950 


11 - 10 - 2010 


31 -10 - 2010 


ಬಿ ಗುಂಪಿನ ಅಧಿಕಾರಿಗಳು 


1 . 


ಪಟೇಗಾರ್ ಎಂ . ಡಿ . 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮತ್ತು 

01 - 09 - 1950 || 31 - 08 - 2010 | 31 - 08 - 2010 
ವಸೂಲಾಧಿಕಾರಿ , ನಿಯಮ - 441, ಜಿಲ್ಲಾ ಸಹಕಾರ ಕೇಂದ್ರ 
ಬ್ಯಾಂಕ್ ನಿ., ಶಿರಸಿ , ಕಾರವಾರ ಜಿಲ್ಲೆ. 
ಎಲ್ . ಎ . ಷರೀಪ್, 
ಸಹಾಯಕ ನಿಬಂಧಕರು ( ಪತ್ತು) ಕೇಂದ್ರ ಕಛೇರಿ, | 10 - 10 -1950 | 09 - 10 -2010 | 31 -10 - 2010 
ಬೆಂಗಳೂರು. 
ಬಿ . ಎ . ಗೋವಿಂದರಾಜು , 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಂಗಭದ್ರಾ | 15 -10 -1950 | 14 - 10 - 2010 | 31 - 10 - 2010 
ಕಾಡಾ, ಮಾನ್ವಿ, ರಾಯಚೂರು ಜಿಲ್ಲೆ. 
ಡಿ. ಪಿ . ದಿವಟಿ, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ 

27 - 12 - 1950 | 26 -12 - 2010 | 31 - 12 - 2010 
ವಸೂಲಾಧಿಕಾರಿ , ನಿಯಮ -441, ಹುಬ್ಬಳ್ಳಿ ಅರ್ಬನ್ ಕೋ 
ಆಪರೇಟಿವ್ ಬ್ಯಾಂಕ್ ನಿ ., ಹುಬ್ಬಳ್ಳಿ, 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ಪಿ. ಆರ್ . 515 


PERSONNEL AND ADMINISTRATIVE REFORMS SECRETARIAT 

NOTIFICATION 
No .DPAR 199 SAS 2010 , Bangalore , Dated 31st March , 2010 


The Member , Karnataka Appellate Tribunal is placed in additional charge of the post of 
Chairman , Karnataka Appellate Tribunal until further orders vice Sri A . Ramaswamy, IAS retiring on 
superannuation on 31-03 -2010 (afternoon ). 

Principal Secretary to Government, Education Department (Primary and Secondary 
Education ) is placed in additional charge of the post of Principal Secretary to Government, 
Education Department (Higher Education ) until further orders vice Sri A . S . Srikantha, IAS retiring on 
superannuation on 31-03- 2010 (afternoon ). 

The Secretary to Government, Health & Family Welfare Department is placed in additional 
charge of the post of Secretary to Government, Women and Child Development Department until 
further orders vice Sri D . S. Aswath , IAS retiring on superannuation on 31 -03 -2010 (afternoon ). 

By Order and in the name of the Governor of Karnataka 

K . G . ANANTHA 

Under Secretary to Government 
PR. 516 

Department of Personnel and Administrative Reforms ( Services -I) 


ಭಾಗ - ೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ , ಏಪ್ರಿಲ್ ೨೨, ೨೦೧೦ 

೨೨೭ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಾತಂಇ 14 ಇಸಂಸೇ 2010 , ಬೆಂಗಳೂರು, ದಿನಾಂಕ : 03ನೇ ಏಪ್ರಿಲ್ 2010 . 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಮಾತಂಇ 40 ಇಸಂಸೇ 2008 , ದಿನಾಂಕ : 29 - 12 - 2008ರ ಮೇರೆಗೆ 
ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಬೆಂಗಳೂರು, ಈ ಸಂಸ್ಥೆಯಲ್ಲಿ ನಿಯೋಜನೆ ಆಧಾರದ 
ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಡಿ . ಪಿ. ಲಕ್ಷ್ಮೀಕಾಂತ್ , ಉಪ ಕೃಷಿ ನಿರ್ದೆಶಕರ ( ವಿಜ್ಞಾನಿ) ಇವರ 
ಸೇವೆಯನ್ನು ಸದರಿ ಕೇಂದ್ರದಿಂದ ಹಿಂಪಡೆದು ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಜೈವಿಕ ತಂತ್ರಜ್ಞಾನ 
ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು ( ಕೆಬಿಟ್ಸ್ ) ಈ ಸಂಸ್ಥೆಯ ಕಾರ್ಯಕಾರಿ ಅಧಿಕಾರಿ (ಬಯೋಟೆಕ್ನಾಲಜಿ) ಈ 
ಹುದ್ದೆಯಲ್ಲಿ ಪ್ರಸ್ತುತ ನಿಯೋಜನೆಯ ಅದೇ ಷರತ್ತು ಮತ್ತು ನಿಬಂಧನೆಗಳ ಮೇರೆಗೆ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಂ. ವಿ. ಕೃಷ್ಣಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ಪಿ . ಆರ್ . 517 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

- ತಿದ್ದುಪಡಿ 
ಸಂಖ್ಯೆ: ಸಿಆಸುಇ 10 ಅಸೇವ 2009, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್ 2010 . 

ಶ್ರೀ ಬಿ .ಎನ್. ಸತ್ಯನಾರಾಯಣ, ಚುನಾವಣಾ ತಹಶೀಲ್ದಾರ್‌, ತುಮಕೂರು, ಇವರಿಗೆ ತಹಶೀಲ್ದಾರ್‌ ಗ್ರೇಡ್-1 
ವೃಂದದಿಂದ ಕೆ. ಎ .ಎಸ್. ( ಕಿರಿಯ ಶ್ರೇಣಿ) ವೃಂದಕ್ಕೆ ಅಧಿಸೂಚನೆ ಸಂಖ್ಯೆ : ಸಿಆಸುಇ 10 ಅಸೇವ 2009, 
ದಿನಾಂಕ 21 - 01- 2010ರಲ್ಲಿ ಬಡ್ತಿ ನೀಡಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಬಾಗಲಕೋಟೆ ಅಭಿವೃದ್ಧಿ ಮಂಡಳಿ, ಬಾಗಲಕೋಟೆ 
ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ” ವಶಕ್ಕೆ ನೀಡಿರುವುದನ್ನು “ಕಂದಾಯ ಇಲಾಖೆಯ ” 
ವಶಕ್ಕೆ ನೀಡಿದೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 518 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು - 2) 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 75 ಸಅಸೇ 2010 , ಬೆಂಗಳೂರು, ದಿನಾಂಕ : 29ನೇ ಮಾರ್ಚ್ 2010 . 

ಶ್ರೀ ಆರ್ . ನಿಸಾರ್ ಅಹ್ಮದ್, ಸರ್ಕಾರದ ಅಧೀನ ಕಾರ್ಯದರ್ಶಿ , ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ , ಕರ್ನಾಟಕ 
ಸರ್ಕಾರ ಸಚಿವಾಲಯ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 (1)( ಎ) ರ ಅನ್ವಯ 
ದಿನಾಂಕ 30 - 04 -2010ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವ -ಇಚ್ಚಾ ನಿವೃತ್ತಿ ಹೊಂದಲು 
ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 519 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. (ಸೇವೆಗಳು -3) 


೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 06 ಸೇಇಮು 2010 , ಬೆಂಗಳೂರು, ದಿನಾಂಕ: 03ನೇ ಏಪ್ರಿಲ್ 2010 . 

ಡಾ || ಕೆ. ಎಸ್ . ಗೀತಾ, ಉಪನಿರ್ದೇಶಕರು , ಭಾಷಾಂತರ ಇಲಾಖೆ, ಇವರಿಗೆ ದಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ . 20025 - 525 - 22650 -600 - 26250 - 675 - 28275ರ ವೇತನ ಶ್ರೇಣಿಯಲ್ಲಿ 
ನಿರ್ದೆಶಕರು, ಭಾಷಾಂತರ ಇಲಾಖೆ, ಬೆಂಗಳೂರು, ಈ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 520 

ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು - 3) 


* 40 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 38 ಅಸೇವ 2010 , ಬೆಂಗಳೂರು, ದಿನಾಂಕ : 31ನೇ ಮಾರ್ಚ್ 2010 . 

ಈ ಕೆಳಕಂಡ ಕೆ. ಎ.ಎಸ್. (ಸೂಪರ್‌ ಟೈಂ ಸ್ಕೇಲ್/ಆಯ್ಕೆ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾ 
ಶ್ರೀಯುತರು : 
| ಮೆಂಡೋನ್ನಾ ಅಂಟೋನಿ, ಸೂಪರ್ ಟೈಂ | ಕರ್ನಾಟಕ ರಾಜ್ಯ ವಿಶೇಷ ಪ್ರತಿನಿಧಿ, ನವದೆಹಲಿ, ಇವರ | 
ಸ್ನೇಲ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ಆಪ್ತ ಕಾರ್ಯದರ್ಶಿ - ಖಾಲಿ ಹುದ್ದೆಗೆ 
ಜಿಲ್ಲಾ ಪಂಚಾಯತ್, ಕೊಪ್ಪಳ ಜಿಲ್ಲೆ 
ಹೆಚ್ . ಮೂರ್ತಿ, ಆಯ್ಕೆ ಶ್ರೇಣಿ, ಪ್ರಧಾನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ವ್ಯವಸ್ಥಾಪಕರು, ಡಾ|| ಬಿ. ಆರ್. ಅಂಬೇಡ್ಕರ್‌ ಜಿಲ್ಲಾ ಪಂಚಾಯತ್, ಕೊಪ್ಪಳ ಜಿಲ್ಲೆ ಹುದ್ದೆಗೆ - 
ಅಭಿವೃದ್ಧಿ ನಿಗಮ , ಬೆಂಗಳೂರು ಶ್ರೀ ಮೆಂಡೋನ್ಸಾ ಅಂಟೋನಿ, ಇವರ ಸ್ಥಾನದಲ್ಲಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 2) 


ಪಿ . ಆರ್ . 521 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಇ 45 ಸೊಪೆಸೆ 2010, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್ 2010 . 
ಸರ್ಕಾರಿ ಜ್ಞಾಪನ ಪತ್ರ ಸಂಖ್ಯೆ : ಸಿಬಿಎಸ್ 461 /ಸಇ೦: ಟಿಆರ್‌ಎಫ್/ ಇಎಸ್‌ಸಿ/2009 - 10, ದಿನಾಂಕ 05 - 03 
2010ರಲ್ಲಿ ಲೋಕೋಪಯೋಗಿ ಇಲಾಖೆಯ ಶ್ರೀ ಎಂ . ಕೆ. ಸುಂದರಯ್ಯ , ಸಹಾಯಕ ಇಂಜಿನಿಯರ್, ಇವರನ್ನು ಕರ್ನಾಟಕ 
ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ.ಎನ್. ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 522 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು ) 


2000 - 9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 

99€ 
HIGH COURT OF KARNATAKA 

NOTIFICATION 
No. GOB (1) 19( 247 )/ 2010 , Bangalore, Dated 26th March , 2010 
Smt. V .M .B . Poojari, Presiding Officer, Fast Track Court -IV , Belgaum , is granted Earned Leave 
for : 
1 . 9 days from 15 -01- 2010 to 23 -01- 2010 (bdi), with permission to prefix and suffix the General 

Holidays on 14-01- 2010 , and 24 -01-2010 , on Private Affairs . 
2 . 6 days from 05 -02 -2010 to 10 -02 - 2010 (bdi), on Private Affairs. 

The Presiding Officer, Fast Track Court- II , Belgaum , has been placed in additional charge of 
the Fast Track Court-IV , Belgaum , during the above said periods. 

Smt. V .M . B . Poojari , Presiding Officer, Fast Track Court -IV , Belgaum , is re - posted to the same 
post on expiry of the above said leave periods . 

By Order of the High Court , 
PR . 523 

Deputy Registrar. 


NOTIFICATION 
No. GOB (1) 393/ 2009 , Bangalore , Dated 22nd March 2010 
Sri K . Govindarajulu , the then Prl. District and Sessions Judge , Bangalore Rural District, 
Bangalore , is granted Earned Leave for one day on 07 - 11 - 2009 and 2 days on 17 - 11- 2009 and 
18 - 11 - 2009, on Private Affairs . 

The || Addl. District and Sessions Judge , Bangalore Rural District, Bangalore , has been placed 
in additional charge of the court of the Prl. District and Session Judge , Bangalore Rural District, 
Bangalore on 07 -11- 2009. 

The I Addl. District and Sessions Judge, Bangalore Rural District, Bangalore , has been placed 
in additional charge of the court of the Prl. District and Sessions Judge , Bangalore Rural District, 
Bangalore, on 17 - 11- 2009 and 18 - 11- 2009 . 

Sri K . Govindarajulu , the then Prl. District and Sessions Judge , Bangalore Rural District, 
Bangalore , is re -posted to the same post on expiry of the above said leave period . 

By Order of the High Court, 
PR . 524 

Deputy Registrar. 
NOTIFICATION 
No. GOB (1) 19 ( 134 )/2010 , Bangalore, Dated 26th March , 2010 
Sri B .M . Raju , I Addl. District and Sessions Judge, Bellary , is granted Earned Leave for 10 days 
from 02 -02 - 2010 to 11 -02 - 2010 (bdi), with permission to suffix the General Holidays on 12th , 13th and 
14 " of February 2010 , on Private Affairs . 

The II Addl. District and Sessions Judge , Bellary , has been placed in additional charge of the 
court of the Addl. District and Sessions Judge , Bellary , during the above said period. 

Sri B .M . Raju , I Addl. District and Sessions Judge , Bellary, is re-posted to the same post on of 
expiry of the above said leave period . 

By Order of the High Court, 
PR . 525 

Deputy Registrar. 
NOTIFICATION 
No . GOB (1) 19(213)/ 2010, Bangalore, Dated 26th March , 2010 
Sri G .S . Sangreshi, Presiding Officer, Fast Track Court, Chickamagalur, is granted Earned 
Leave for 12 days from 15 -02 - 2010 to 26 -02- 2010 (bdi), with permission to prefix and suffix the General 
Holidays on 12th , 13th , 14th , 27th and 28th of February 2010 , on Medical Grounds. 


920 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 

287 – 9 
The Presiding Officer, Labour Court, Chikmagalur, has been placed in additional charge of the 
Judge, Family Court, Mysore, during the above said period . 

Sri G .S . Sangreshi, Presiding Officer, Fast Track Court, Chikmagalur, is re-posted to the same 
post on expiry of the above said leave period . 

By Order of the High Court , 
PR . 526 

Deputy Registrar. 
NOTIFICATION 


No . GOB (1) 19( 255 )/2010 , Bangalore, Dated 26th March , 2010 
Smt. K . B . Geetha, Presiding Officer , Fast Track Court -IV , Tumkur, is granted Earned Leave for 
15 days from 08 -02 - 2010 to 22 - 02 - 2010 (bdi), on Private Affairs . 

The Presiding Officer, Fast Track Court - III , Tumkur, has been placed in additional charge of the 
Fast Track Court- IV , Tumkur, during the above said period . 

Smt. K .B . Geetha , Presiding Officer, Fast Track Court-IV , Tumkur, is re -posted to the same post 
on expiry of the above said leave period . 

By Order of the High Court, 
PR . 527 

Deputy Registrar. 
NOTIFICATION 


No. GOB (1) 19 ( 355 )/2010 , Bangalore , Dated 26th March , 2010 
Smt. Saraswati V . Kosandar, Addl. Senior Civil Judge , Hassan , is granted Earned Leave for 7 
days from 31 - 12 - 2009 to 06 -01- 2010 (bdi), on Private Affairs. 

The Prl. Senior Civil Judge and CJM , Hassan , has been placed in additional charge of the court 
of the Addl. Senior Civil Judge , Hassan ,during the above said period . 

Smt. Saraswati V . Kosandar , Addl. Senior Civil Judge, Hassan , is re -posted to the same post 
on expiry of the above said leave period . 

By Order of the High Court, 
PR . 528 

Deputy Registrar. 
NOTIFICATION 
No. HCE 1010 /2009, Bangalore , Dated 30th March , 2010 
Sri S . M . Gangaiah , Assistant Registrar of this office is granted Commuted Leave for 10 days 
from 05 - 10 - 2009 to 14 - 10 - 2009 (bdi), on Private Affairs . 

Sri M .N . Nadagoudar, Assistant Registrar of this office has been placed in additional charge of 
the duties of the above officer during the said period . 

Sri S .M . Gangaiah , Assistant Registrar of this office is re- posted to the same post on expiry of 
the said period . 

By Order of the High Court , 

K . SREENIVASA GUPTA 
PR . 529 

Assistant Registrar 
NOTIFICATION 
No . GOB (1) 19 ( 94 )/2010, Bangalore, Dated 23th March , 2010 
Sri V .N . Ravindra , Vl Addl. City Civil and Sessions Judge , Bangalore , is granted Earned Leave 
for 14 days from 28 -01- 2010 to 10 -02- 2010 (bdi), on Private Affairs . 

The XVIII Addl. City Civil and Sessions Judge , Bangalore , has been placed in additional charge 
of the court of the Vi Addl. City Civil and Sessions Judge , Bangalore , during the above said period . 

Sri V .N . Ravindra, VI Addl. City Civil and Sessions Judge , Bangalore , is re -posted to the same 
post on expiry of the above said leave period . 

By Order of the High Court, 
PR . 530 

Deputy Registrar. 


2000 - 9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 

920 
NOTIFICATION 
No . GOB (1) 16 (40)/2009 , Bangalore, Dated 22nd March , 2010 
Sri D . S . Vijayakumar, Senior Civil Judge and JMFC ., Soraba, is permitted to surrender 30 days 
Earned Leave from 02 - 12 -2009 to 31- 12 - 2009 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1 /30 " of the monthly pay and allowances for each day of leave surrendered as per the 
provisions contained in Rule 118 (2 ) of K .C . S.Rs. 

By Order of the High Court , 
PR . 531 

Deputy Registrar. 
NOTIFICATION 


No. GOB (1) 15 (61)/2009 , Bangalore, Dated 24th March , 2010 
Sri Aswatha Narayana, VIII Addl. City Civil and Sessions Judge , Bangalore , is permitted to 
surrender 30 days of Earned Leave from 01- 05 -2010 to 30 -05 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30 " of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court , 
PR . 532 

Deputy Registrar. 
NOTIFICATION 


No . GOB (1) 19 (153 )/2010, Bangalore, Dated 23rd March , 2010 
Sri Ramachandra D . Huddar, XXVII Addl. City Civil and Sessions Judge , Bangalore , is granted 
Earned Leave for 13 days from 04 -01-2010 to 16 -01-2010 (bdi), with permission to suffix General 
Holiday on 17 -01- 2010 on Private Affairs . 

The XLII Addl. City Civil and Sessions Judge , Bangalore , has been placed in additional charge 
of the court of the XXVII Addl. City Civil and Sessions Judge , Bangalore , during the above said period . 

Sri Ramachandra D . Huddar, XXVII Addl. City Civil and Sessions Judge, Bangalore , is 
re -posted to the same post on expiry of the above said leave period . 

By Order of the High Court , 
PR . 533 

Deputy Registrar. 


NOTIFICATION 


No. GOB (1) 19 (88 )/2010 , Bangalore , Dated 26th March , 2010 
Sri S . Renuka Prasad, Judge , Family Court , Mysore, is granted Earned Leave for 8 days from 
03-02 - 2010 to 10 -02 - 2010 (bdi), on Private Affairs . 

The III Addl. District and Sessions Judge , Mysore , has been placed in additional charge of the 
Judge, Family Court,Mysore, during the above said period . 

Sri S . Renuka Prasad , Judge , Family Court, Mysore , is re -posted to the same post on expiry of 
the above said leave period . 

By Order of the High Court , 
PR . 534 

Deputy Registrar. 


NOTIFICATION 
No . GOB (1) 19 (186 )/2010, Bangalore, Dated 26th March , 2010 
Sri K .L . Shivalinge Gowda , Presiding Officer, Fast Track Court , D .K ., Mangalore , is granted 
Earned Leave for 11 days from 15 -02 - 2010 to 25 -02 - 2010 (bdi), with permission to prefix the General 
Holidays on 12th , 13th and 14th of February 2010 , on Private Affairs. 


929 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೨, ೨೦೧೦ 


200 - 9 


The III Addl. District and Sessions Judge , D .K ., Mangalore, has been placed in additional 
charge of the Fast Track Court, D .K ., Mangalore, during the above said period . 

Sri K .L . Shivalinge Gowda, Presiding Officer, Fast Track Court, D .K ., Mangalore , is re -posted to 
the same post on expiry of the above said leave period . 

By Order of the High Court, 
PR . 535 

Deputy Registrar. 
NOTIFICATION 
No. GOB (1) 19 ( 569)/2010 , Bangalore , Dated 23rd March , 2010 
The Presiding Officer of the court of Civil Judge and JMFC , Shikaripur, is concurrently 
appointed as the Presiding Officer of the court of Civil Judge and JMFC , Soraba. 

AND 
The Presiding Officer of the court of Addl. Civil Judge and JMFC , Hosanagar, is concurrently 
appointed as the Presiding Officer of the courts of Prl. Civil Judge , Sagar and I Addl. Civil Judge and 
JMFC , Sagar, during the leave period of Sri Ravi @ Ravindra D . Ari , Civil Judge and JMFC , Soraba, 
from 16 -03- 2010 to 21-03-2010 (bdi). 


By Order of the High Court, 
PR . 536 

Registrar, ( Judicial) 
NOTIFICATION 
No . GOB (1) 19(730 )/2010 , Bangalore , Dated 25th March , 2010 
The Presiding Officer of the Court of the Addl. Civil Judge and JMFC , Nelamangala , is 
concurrently appointed as Presiding Officer of the court of Prl. Civil Judge and JMFC , Nelamangala , 
during the leave period of Smt. Mamatha D ., Prl. Civil Judge and JMFC ., Nelamangala , from 01-04 
2010 to 01-08 - 2010 (bdi) or till the officer resumes her duties. 

By Order of the High Court, 
PR . 537 

Registrar, ( Judicial) 
NOTIFICATION 
No. LCA .1/129 /2001 , Bangalore , Dated 30th March , 2010 
The Notification No . LCA .1/41/ 2003 , dated 26th March 2003 fixing the Office and Court Sitting 
hours of Civil & Criminal Courts, Family Courts & Labour Courts during the month of April & May in 
respect of Bidar, Gulbarga , Koppal & Raichur Districts is withdrawn and the Court Sitting Timings and 
Office Timings of Civil & Criminal Courts , Family Courts & Labour Courts in Bidar, Gulbarga, Koppal & 
Raichur Districts during the months of April and May is as under with effect from April – 2010 : 


Particulars 


Timings 


Sitting of Courts 


11-00 A.M . to 02 -00 P .M . - 1 Session 
02 -00 P .M . to 03-00 P. M . – Lunch Break 
03- 00 P .M . to 05 - 30 P . M . – || Session 


10 - 00 A . M . to 5 -45 P .M . 
With Lunch Break between 02 -00 P. M . to 03- 00 P.M . 


Office Hours 


R . B . BUDIHAL , 
Registrar General. 


PR . 538 


